ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


2017-18 ಮತ್ತು 2018-19ನೇ 
ಸಾಲಿನ ಕುಡಿಯುವ ನೀರಿನ 
ಪೈಪ್‌ಲೈನ್‌ ಕಾಮಗಾರಿಗಳಿಗೆ ಖರ್ಚು 


ಮಾಡಿರುವ ವೆಚ್ಚವೆಷ್ಟು? 
(ತಾಲ್ಲೂಕುವಾರು ವಿವರ 
ನೀಡುವುದ) 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 359 
ಉತ್ತರ ದಿನಾಂಕ 06.03.2020 
ಕಸಂ ಪ್‌ ಉತ್ತರ 
ಅ) | ಬೀದರ ಜಿಲ್ಲೆಯಲ್ಲಿ ಎಷ್ಟು ಬೀದರ ಜಿಲ್ಲೆಯಲ್ಲಿ" ಕುಡಿಯುವ ನೀರಿನ 
ಗ್ರಾಮಗಳಲ್ಲಿ/ತಾಂಡಾಗಳಲ್ಲಿ ನೀರಿನ | ಸಮಸ್ಯೆಯನ್ನು ಮುಂಚಿತವಾಗಿಯೇ ಗಹಿಸಿ 
ಸಮಸ್ಯೆ ಇದೆ: ಇದ್ದಲ್ಲಿ, ಸರ್ಕಾರದ | ಕಾಮಗಾರಿಗಳನ್ನು ಕೈಗೊಳ್ಳುತ್ತಿರುವುದರಿಂದ, ಒಟ್ಟು 193 
ಗಮನಕ್ಕೆ ಬಂದಿದೆಯೇ; ನೀರಿನ | ಗ್ರಾಮಗಳು / ತಾಂಡದಲ್ಲಿ ಉದ್ಭವಿಸಬಹುದಾದಂತಹ 
ಸಮಸ್ಯೆ ಇರುವ ಗ್ರಾಮಗಳಲ್ಲಿ ನೀರಿನ | ಕುಡಿಯುವ ನೀರಿನ, ತೊಂದರೆಯನ್ನು ನಿವಾರಿಸಲಾಗಿದೆ. 
ಸಮಸ್ಯೆಯನ್ನು ಬಗೆಹರಿಸಲು | ಆದ್ದರಿಂದ, ಕುಡಿಯುವ ನೀರಿನ ಸಮಸ್ಯೆ ಸರ್ಕಾರದ 
ಸರ್ಕಾರ ಕೈಗೊಂಡಿರುವ | ಗಮನಕ್ಕೆ ಬಂದಿರುವುದಿಲ್ಲ. 
ಸ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಿಸಲು 
ಮುಂಜಾಗ್ರತಾ ಕ್ರಮವನ್ನು ವಹಿಸಿ, ್ಹNRDWP, SDP, 
Taskforce ಹಾಗೂ ಇತ್ಯಾದಿ ಲೆಕ್ಕ ಶೀರ್ಷಿಕೆಗಳಡಿ 
ಕಾಮಗಾರಿಗಳನ್ನು ಕೈಗೊಂಡು ಕುಡಿಯುವ ನೀರನ್ನು 
ಒದಗಿಸಲಾಗುತ್ತಿದೆ. 
ಈ) ಇಲಾಖೆಹಂದ ಬೀದರ ಜಕ್ತಯಲ್ಲಿ] ಬೀದರ ಜಿಲ್ಲೆಯ 207-8 = 2018-09ನೇ 


ಸಾಲಿನ ಕುಡಿಯುವ ನೀರಿನ ಪೈಪ್‌ಲೈನ್‌ ಕಾಮಗಾರಿಗಳಿಗೆ 


ಖರ್ಚು ಮಾಡಿರುವ ವೆಚ್ಚದ ವಿವರಗಳು 
ಈ ಕೆಳಕಂಡಂತಿವೆ: 
3 eR ವೆಚ್ಚ ₹ರೂಅಕ್ಷಿಗಳ್ಪ) 
ಸಂ ನ್‌ 2017-18 | 2018-19 
1 | ಔರಾದ(ಬಾ) | 477.49 879.18 
2 | ಬಸವಕಲ್ಯಾಣ 451.04 920.20 
3 | ಹುಮನಾಬಾದ | 628.09 790.45 
4 ಭಾಲ್ಕಿ 640.81 | 680.50 
5 ಬೀದರ 503.66 871.86 
ಒಟ್ಟು 2701.09 4142.19 


ಸೆಂ:ಗ್ರಾಕುನೀ೩ನೈಇ 42 ಗ್ರಾನೀಸ(5)20 


[ತ 


9 


(ಕೆ.ಎಸ್‌. ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮತು ಪಂಚಾಯತ್‌ ರಾಜ್‌ ಸಚಿವರು 


ಲ 


fe} 


